ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 215(1563) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌. ರವಿ(ಸ್ಠಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 


ಉತ್ತರಿಸುವ ಸಚಿವರು: ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ 
ಸಚಿವರು 


ವಿಷಯ: ಪೊಲೀಸ್‌ ಇಲಾಖೆ ನೌಕರರು ನಿಗಧಿಗಿಂತ ಹೆಚ್ಚು ಸಮಯ ಕರ್ತವ್ಯ ನಿರ್ವಹಿಸುತ್ತಿರುವ ಬಗ್ಗೆ 


(ಅ) ಪೊಲೀಸ್‌ ಇಲಾಖೆಯಲ್ಲಿ ಕಾನ್ಸ್‌ ಟೇಬಲ್‌/ಹೆಡ್‌ ಕಾನ್ಸ್‌ ಟೇಬಲ್‌ಗಳು ನಿಗದಿತ 
ಅವಧಿಗಿಂದ ಹೆಚ್ಚು ಕಾಲ ಕರ್ತವ್ಯ ನಿರ್ವಹಿಸುತ್ತಿದ್ದು, ಇವರಿಗೆ 8 ಗಂಟೆಗಳ "ಶಿಷ್ಟಡ್ಯೂಟಿ" 
ನೀಡುವ ಬಗ್ಗೆ ಸರ್ಕಾರದ ಮುಂದೆ ಯಾವುದಾದರೂ ಪ್ರಸ್ತಾಪವಿದೆಯೆೇಳ; ಇದ್ದರೆ, ಅದನ್ನು 
ಜಾರಿಗೊಳಿಸುವ ಬಗ್ಗೆ ಏನು ಕಮ ಕೈಗೊಳ್ಳಲಾಗಿದೆ; 


(ಆ) ಪೋಲಿಸ್‌ ಇಲಾಖೆಯಲ್ಲಿ ಪಿಐ/ಸಿಪಿಐ ಮಟ್ಟಿದ ಅಧಿಕಾರಿಗಳು ಗರಿಷ್ಟ 2 ವರ್ಷ 
ಎಕ್ಸಿಕ್ಯೂಟಿವ್‌ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಂತರ ಒಂದು ವರ್ಷ ನಾನ್‌ 
ಎಕ್ಸಿಕ್ಯೂಟಿವ್‌ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುವ ರೊಟೇಷನ್‌ ಪದ್ಧತಿ ಜಾರಿಗೆ ತರಲು 
ಸರ್ಕಾರವೇನಾದರೂ ಕ್ರಮ ಕೈಗೊಂಡಿದೆಯೇ; 


(ಇ) ಈ ರೋಟೇಷನ್‌ ಪದ್ದತಿಯಿಂದ ಎಲ್ಲಾ ಅಧಿಕಾರಿಗಳು ಪೋಲಿಸ್‌ ಇಲಾಖೆಯಲ್ಲಿನ 
ಎಲ್ಲಾ ವಿಭಾಗದಲ್ಲಿಯೂ ಕರ್ತವ್ಯ ನಿರ್ವಹಿಸುವ ಅವಕಾಶ ಸಿಗುವ ಕುರಿತು ಸರ್ಕಾರ ಗಮನ 
ಹರಿಸುವುದೇ? 


